WPP - 47 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೭ | ಬೆಂಗಳೂರು, ಗುರುವಾರ, ಮೇ ೧೦, ೨೦೧೨ ( ವೈಶಾಖ ೨೦, ಶಕ ವರ್ಷ ೧೯೩೪) 


|| ಸಂಚಿಕೆ ೧೯ 


ಈ ವರ್ಷ ೧೯೪) | ಸಂಚಿಕೆ ೧೯ 


- ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು , ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಿಗಳು, 
ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 

HIGH COURT OF KARNATAKA 

NOTIFICATION 
No. GOB (1) 1/2012 , Bangalore, dated : 3rd April 2012 . 


In modification of this office notification of even number dated 23 -05 - 2011, the Presiding officer of the Fast Track 
Court- III, Dharwad is concurrently appointed as the Presiding Officer of the courts of II and III Addl. District and Sessions Judge , 
Dharwad , with effect from the date of shifting of the court of IV Addl. District and Sessions Judge, Dharwad and until further orders . 


By Order Of The High Court , 

P . KRISHNA BHAT, 
Registrar General. 


P . R . 583 


HIGH COURT OF KARNATAKA 

NOTIFICATION 
No . GOB ( ) 1 / 2012, Bangalore, dated : 13 April 2012, 


The Presiding Officer of the court of IX Addl. City Civil and Sessions Judge , Bangalore City , is concurrently appointed 
as the Presiding Officer of the court of XV Addl. City Civil and Sessions Judge, Bangalore City (vacant court), with immediate 
effect and until further orders . 


P . B . 584 


By Order Of The High Court, 

P . KRISHNA BHAT , 
Registrar General. 


HIGH COURT OF KARNATAKA 

NOTIFICATION 
No. HCE 105/ 2012 , Bangalore , dated : 11 " April 2012, 


Smt. K . Guna , Section Officer of this office is permitted to retire from service on attaining the age of superannuation 
w .e .f. the afternoon of 30 -04 - 2012 and she will be relieved of her duties in this office on the afternoon of 30 -04 -2012. 


By Order Of The Hon ble Chief Justice , 

K . SOMASHEKAR, 
Registrar ( Judicial). 


P. R . 585 


(೩೭೭ ) 


೩೭೮ 


FDF : 37 ODZIE , TO Judo , we no , 9009 


JOM - 9 


HIGH COURT OF KARNATAKA 

NOTIFICATION 


No. HCE 104 /2012 , Bangalore , dated : 11th April 2012 . 


Smt. V . Nirmala , Section Officer of this office is permitted to retire from service on attaining the age of superannuation 
w . e.f. the afternoon of 30 -04 -2012 and she will be relieved of her duties in this office on the afternoon of 30 -04-2012 . 


By Order Of The Hon ble Chief Justice , 

K . SOMASHEKAR , 
Registrar ( Judicial). 


P . R . 586 


HIGH COURT OF KARNATAKA 

NOTIFICATION 
No . HCE 950 /2005 , Bangalore, Dated : 11th April 2012 . 


In exercise of the powers conferred under Article 229 of the Constitution of India and Rule 7 of the High Court of 
Karnataka Service (Conditions of Service and Recruitment) Rules, 1973 and all other powers enabling thereunto , Hon ble the Chief 
Justice is pleased to select and promote Sri K .V . Venkatesh , Assistant Registrar of this office as Deputy Registrar in the pay 
scale of Rs. 20025 -525 - 22650 -600 - 26250 -675 - 28275 , with immediate effect, in the vacancy caused due to retirement of 
Sri B . Narayana Rao, Deputy Registrar. 


By Order Of The Hon ble Chief Justice , 

P . KRISHNA BHAT, 


P . R . 587 


Registrar General. 


HIGH COURT OF KARNATAKA 

NOTIFICATION 
No . GOB (1) 1 / 2012 , Bangalore , dated : 11th April 2012. 


It is hereby notified that the court of IV Addl. District and Sessions Judge, Dharwad ( Special Court for trial of CBI cases) is 
shifted to Bangalore City to function as the court of XLVIII Addl. City Civil and Sessions Judge , Bangalore City , as per Government 
Order No. LAW 86 LCE 2011 dated 06 -03 - 2012 , with immediate effect. 


By Order Of The Hon ble Chief Justice , 

P . KRISHNA BHAT, 


P . R . 588 


Registrar General. 


HIGH COURT OF KARNATAKA 


NOTIFICATION 


No. GOB . II. 268 /2010, Bangalore , dated : 03rd April 2012 . 


In modification of the itinerant arrangement made in this Office Notification No. GOB. II.268 /2010 dated 28 -11- 2011, the 
| Addl. Seniior Civil Judge , Gulbarga , is directed to itinerate to Afzalpur for one day in a week (i.e . on every working Saturday) for 
disposal ofcases relating to Afzalpur Taluk , with immediate effect and until further orders. 


By Order Of The Hon ble High Court , 

P . KRISHNA BHAT, 


P . R . 589 


Registrar General. 


281 - 9 


FDF : 37 ODZIE , TO Judd , we no , 9009 


226 


HIGH COURT OF KARNATAKA 

NOTIFICATION 
No . LCA - II. 11 (Rtmt)2011, Bangalore, dated : 28th March 2012. 


Sri.K .B . Virpraksha Goud, Assistant Registrar, working in C . M .M Court, Bangalore , is permitted to retire from service on 
the afternoon of 31 -05 -2012, on attaining the age of superannuation , under Rule 95 ( 1) of K .C .S . Rules. 


By Order , 
V .K .HASYAGAR , 
Assistant Registrar. 


P.R . 590 


HIGH COURT OF KARNATAKA 


NOTIFICATION 


No. LCA - II. 11 (Rtmt)2011, Bangalore , dated : 28th March 2012. 


Smt. B .Ashalatha , Chief Administrative Officer working in the Court of Prl. District and Sessions Judge , Udupi, is permitted 
to retire from service on the afternoon of 31-05- 2012 , on attaining the age of superannuation , under Rule 95 (1 ) of K . C . S .Rules. 


By Order , 
V.K .HASYAGAR , 
Assistant Registrar. 


P . R . 591 


HIGH COURT OF KARNATAKA 


NOTIFICATION 
No. LCA- II . 11 (Rtmt)/2011, Bangalore , dated : 28th March 2012. 


Sri. P . T. Jakkanagoudar, Chief Administrative Officer, working in the Court of Prl. District and Sessions Judge, Bijapur, 
is permitted to retire from service on the afternoon of 31-05 -2012, on attaining the age of superannuation , under Rule 95 (1) 
of K .C .S .Rules. 


By Order, 
V .K .HASYAGAR , 
Assistant Registrar. 


P .R . 592 


HIGH COURT OF KARNATAKA 

NOTIFICATION 
No . LCA- II. 11 (Rtmt)/ 2011, Bangalore, dated : 28th March 2012 . 


The following Assistant Registrar/ Chief Administrative Officer are permitted to retire from service on the afternoon of 
30 - 06 -2012 , on attaining the age of superannuation , under Rule 95 (1) of K .C .S .Rules . 


SI.No. 


Place ofwork 
City Civil Court, Bangalore 


Name of the Officer 
Sri.K .Krishna Naik, 
Assistant Registrar 
Sri .B .N .Ravindra , 
Chief Administrative Officer 


Training Institute for Judicial Staff , City 
Civil Court Complex , Bangalore 


By Order , 
V .K .HASYAGAR, 
Assistant Registrar. 


P . R . 593 


aso 


FDF : 37 ODZIE , TO Judo , we no , 9009 


JO1 - 9 


HIGH COURT OF KARNATAKA 

NOTIFICATION 
No. LCA- II. 11 (Main ) CAO , Bangalore ,dated : 07th April 2012 . 


In exercise of the powers conferred under Article 235 of the Constitution of India read with Rule 2 of the 
Karnataka Sub -Ordinate Courts (Ministerial and Other Posts ) (Recruitment) Rules, 1982 , the High Court of Karnataka is pleased 
to promote the following Sheristedars to officiate as Chief Administrative Officers in the Judicial Department in the Pay Scale 
of 5.14050 -350 -14400 -400 -16800 -450 - 19500 -525 - 22650 -600 -25050 in the existing vacancies and posted them to the vacancies 
shown against their names, with effect from the date they assume charge. 


District to which posted as CAO 


Si. 
No. 


Name of the Sheristedars 

Sriyuths/Smt. 


A .Channabasappa , 
Shimoga 
S . Ranganath , 


District & Sessions Court, Mandya (Due to retirement of Sri.H . T. Shivanna, Chief 
Administrative Officer, Mandya , on 31 -05 -2011) 
District & Sessions Court, Chickmagalur (Due to retirement of Sri.N .V .Kumararadhya , 
Chief Administrative Officer, Chickmagalur, on 30 -04 -2011) 
District & Sessions Court, Shimoga (Due to retirement of Smt. Rajivi Bai, Chief 
Administrative Officer, Shimoga , w .e .f. 31 -03-2011) 


Tumkur 


Akhtar Unnisa , 


Bangalore Rural 


D .Parashiva Setty , 
Mysore 


B . G . Asunde, 


Bagalkot 


R .Gururaj, 


Chickballapur 


District & Sessions Court, Bellary (Due to retirement of Sri.H .S .Rajashekar Reddy, Chief 
Administrative Officer, Bellary , w .e .f. 30 - 04 - 2011) 
District & Sessions Court, Belgaum (Due to retirement of Sri.S.M .Upadhye , Chief 
Administrative Officer, Belgaum , w .e.f.30 - 09 - 2011 ) 
District & Sessions Court, Koppal (Due to retirement of Sri.M .R .Deshpande, Chief 
Administrative Officer, Koppal, w .e .f. 31-04- 2011 ) 
District & Sessions Court, Yadgir (Due to retirement of Sri.R . M .Ghamandi, Chief 
Administrative Officer, Yadgir , w .e .f. 31 -05 - 2011) 
District & Sessions Court, Mysore (Due to transfer of Smt.Sridevi, Chief Administrative 
Officer,Mysore , vide Notification No.LCA-I 11/2011, dated 17 -02-2011. 
District & Sessions Court, Kodagu -Madikeri.(Due to retirement of Sri.M .Chidananda, 
Chief Administrative Officer, Kodagu -Madikeri.w .e .f. 31 -07- 2011) 


Gopalaiah , 
Mandya 


00 


Thammaih 


Hassan 


H . B .Pushpalatha 


Mysore 


P . KRISHNA BHAT, 


Registrar General, 


P . R . 594 


High Court of Karnataka. 


HIGH COURT OF KARNATAKA 


NOTIFICATION 


No . HCE . 106 /2012, Bangalore , dated : 11th April 2012. 


Smt.V .Shylaja , Section Officer of this office is permitted to retire from service on attaining the age of superannuation 
w .e .f. the afternoon of 30 -04 - 2012 and she will be relieved of her duties in this office on the afternoon of 30 -04 -2012 . 


By Order Of The Hon ble Chief Justice , 

K .SOMASHEKAR , 
Registrar (Judicial) 


P .R . 595 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೦ , ೨೦೧೨ 


೩೮೧ 


HIGH COURT OF KARNATAKA 

NOTIFICATION 
No . HCE . 103/ 2012, Bangalore, Dated : 11th April 2012. 


Smt.T . Saroja , Deputy Registrar of this office is permitted to retire from service on attaining the age of superannuation 
w .e.f. the afternoon of 30 -04 -2012 and she will be relieved ofher duties in this office on the afternoon of 30 -04 - 2012 . 


By Order Of The Hon ble Chief Justice , 

P . KRISHNA BHAT, 
Registrar General, 


P . R , 596 


KARNATAKA PUBLIC SERVICE COMMISSION 


NOTIFICATION 
No . Adm . 91/ 2012-13 / PSC 2012, BANGALORE, DATED : 9th April , 2012 


In pursuance of Regulation 13 (a) of the Karnataka Public Service Commission (Conditions of Service) Regulations 1957, 
Sri.L .S .Kukken , Assistant Secretary, Karnataka Public Service Commission , (Group A Junior Scale ) in grade 314050 - 25050 is 
promoted with immediate effect as Deputy Secretary , Karnataka Public Service Commission , (Group ` A Senior Scale ) in grade 

20025 -28275 , on officiating basis, in the vacancy caused consequent upon the retirement of Sri. S . Dhanesha , Deputy Secretary, 
with the previous approval of H .E . the Governor ofKarnataka . 


By Order of the Commission , 

_ V . B.PATIL, 
Secretary ,Karnataka Public Service Commission . 


PR : 597 


ಒಳಾಡಳಿತ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಒಣ 89 ಪೊಸಿಲಿ 2011 , ಬೆಂಗಳೂರು, ದಿನಾಂಕ: 17ನೇ ಏಪ್ರಿಲ್, 2012. 
ರಾಜ್ಯ ಪೊಲೀಸ್ ಇಲಾಖೆಯ ಶ್ರೀ ಬಿ .ಆರ್. ಗಲಗಲಿ, ಆಡಳಿತಾಧಿಕಾರಿ, ಪೊಲೀಸ್ ಆಯುಕ್ತರ ಕಛೇರಿ ಬೆಂಗಳೂರು ನಗರ, ಬೆಂಗಳೂರು 
ರವರಿಗೆ ವೇತನ ಶ್ರೇಣಿ ರೂ .18150 - 26925ರ ಮುಖ್ಯ ಆಡಳಿತಾಧಿಕಾರಿ ಹುದ್ದೆಗೆ ಮುಂಬಡ್ತಿ ನೀಡಿ, ಮುಖ್ಯ ಆಡಳಿತಾಧಿಕಾರಿ, ಪೊಲೀಸ್ ಮಹಾ 
ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರ ಕಛೇರಿ, ಬೆಂಗಳೂರು ಇಲ್ಲಿನ ಖಾಲಿ ಹುದ್ದೆಗೆ, ಕೂಡಲೇ ಜಾರಿಗೆ ಬರುವಂತೆ ಮುಂದಿನ 
ಆದೇಶದವರೆಗೆ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ.ಎನ್. ರವಿಪ್ರಕಾಶ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 598 

ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು - ಎ). 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಅಪಜೀ 242 ಅಪಸೇ 2011, ಬೆಂಗಳೂರು, ದಿನಾಂಕ: 11ನೇ ಏಪ್ರಿಲ್, 2012. 
ಶ್ರೀ ಸತೀಶ್ ಬಾಬಾ ರೈ , ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ಇವರು ದಿನಾಂಕ: 13 -10 - 2010 ರಿಂದ 27 -11- 2010 ರವರೆಗೆ 
ನೇಮಕಾತಿ ನಿರೀಕ್ಷಣೆಯಲ್ಲಿ ಕಳೆದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 8(15 )(ಎಫ್) ರಂತೆ ಕಡ್ಡಾಯ ನೇಮಕಾತಿ 
ನಿರೀಕ್ಷಣಾ ಅವಧಿ ಎಂದು ಪರಿಗಣಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್. ಬಾಲಕೃಷ್ಣಯ್ಯ , 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು).. 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


ಪಿ . ಆರ್ . 599 


೩೮೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೦ , ೨೦೧೨ 


ಭಾಗ- ೨ 


ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ : ಅಪಜೀ 37 ಅಪಸೇ 2012 , ಬೆಂಗಳೂರು, ದಿನಾಂಕ: 11ನೇ ಏಪ್ರಿಲ್ , 2012 . 


ಶ್ರೀ ಸೈಯದ್ ಇಕ್ವಾಲ್ ಅಹಮ್ಮದ್, ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಇವರು ದಿನಾಂಕ: 09 - 07 - 2010 ರಿಂದ 02 - 09 - 2011 ರವರೆಗೆ 
ನೇಮಕಾತಿ ನಿರೀಕ್ಷಣೆಯಲ್ಲಿ ಕಳೆದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 8(15)(ಎಫ್) ರಂತೆ ಕಡ್ಡಾಯ ನೇಮಕಾತಿ 
ನಿರೀಕ್ಷಣಾ ಅವಧಿ ಎಂದು ಪರಿಗಣಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಸ್. ಬಾಲಕೃಷ್ಣಯ್ಯ , 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು )., 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ . 


ಪಿ . ಆರ್ . 600 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 53 ರಾಲೆಪ 2012, ಬೆಂಗಳೂರು, ದಿನಾಂಕ : 13-4 -2012 . 
ಶ್ರೀ ಕೆ. ಕರಿಯಾನಾಯಕ್ ಸಹಾಯಕ ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ ಇವರಿಗೆ ಅಧಿಸೂಚನೆ ಸಂಖ್ಯೆ : ಆಇ 296 ರಾಲೆಪ 2010, 
ದಿನಾಂಕ : 5 -3 - 2011ರಲ್ಲಿ ಸಹಾಯಕ ನಿಯಂತ್ರಕರ ಹುದ್ದೆಗೆ ಮುಂಬಡ್ತಿ ನೀಡಿದ್ದರೂ , ಅವರು ದಿನಾಂಕ : 13 -7 - 2011 ರವರೆಗೆ ಅಂದರೆ 
ಲೆಕ್ಕಪರಿಶೋಧನಾಧಿಕಾರಿ ಹುದ್ದೆಯಲ್ಲಿ 10 ವರ್ಷ ಪೂರ್ಣಗೊಳ್ಳುವವರೆಗೆ ಸದರಿ ಹುದ್ದೆಯಲ್ಲಿಯೇ ಮುಂದುವರೆಯಲು ಅಭಿಮತ ನೀಡಿದ್ದರಿಂದ 
ಅದನ್ನು ಅಂಗೀಕರಿಸಿ , ಅಧಿಕೃತ ಜ್ಞಾಪನ ದಿನಾಂಕ : 21 -10 - 2011 ರಲ್ಲಿ ದಿನಾಂಕ : 14 - 7 -2011 ರಿಂದ ಜಾರಿಗೆ ಬರುವಂತೆ ಕಾಲಮಿತಿ 
ಬಡ್ತಿ ಮಂಜೂರು ಮಾಡಿ ವೇತನ ನಿಗಧಿಪಡಿಸಿರುವುದರಿಂದ ಇವರಿಗೆ ಸಹಾಯಕ ನಿಯಂತ್ರಕರ ಹುದ್ದೆಯಲ್ಲಿ ವೇತನ ನಿಗಧಿಪಡಿಸಲು ಕರ್ನಾಟಕ 
ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 60ರನ್ವಯ ದಿನಾಂಕ : 14 - 7 - 2011 ರಿಂದ ಜಾರಿಗೆ ಬರುವಂತೆ ನಿದರ್ಶನಾತ್ಮಕ (ಪ್ರೊಫಾರ್ಮ) 
ಮುಂಬಡ್ತಿಯನ್ನು ನೀಡಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ .ಎಲ್ . ರಮೇಶ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ ( ಆಡಳಿತ ಮತ್ತು ಮುಂಗಡ). 


ಪಿ . ಆರ್ . 601 


ಶಿಕ್ಷಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಡಿ 96 ಡಿಪಿಐ 2011 , ಬೆಂಗಳೂರು, ದಿನಾಂಕ : 18 - 4 - 2012 . 


ಸಾರ್ವಜನಿಕ ಶಿಕ್ಷಣ ಇಲಾಖೆಯ, ಈ ಕೆಳಕಂಡ ಉಪ ನಿರ್ದೇಶಕರು ಹಾಗೂ ತತ್ಸಮಾನ ವೃಂದದ ಅಧಿಕಾರಿಗಳಿಗೆ ರೂ . 20025 - 28275 
ಗಳ ವೇತನ ಶ್ರೇಣಿಯ ಸಹ ನಿರ್ದೇಶಕರು ಹಾಗೂ ತತ್ಸಮಾನ ವೃಂದದ ಹುದ್ದೆಗೆ, ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಲಾಗಿರುವ ಹುದ್ದೆ ಮತ್ತು ಸ್ಥಳಗಳಿಗೆ ನಿಯುಕ್ತಿಗೊಳಿಸಿದೆ. 

ಕ್ರಮ | ಹೆಸರು ಮತ್ತು ಹಾಲಿ ಕಾರ್ಯ ನಿರ್ವಹಿಸುತ್ತಿರುವ ಸ್ಥಳ | ಬಡ್ತಿ ಮೂಲಕ ಸ್ಥಳ ನಿಯುಕ್ತಿಗೊಳಿಸಿದ ಹುದ್ದೆ 
ಸಂಖ್ಯೆ ಶ್ರೀ /ಶ್ರೀಮತಿ 

ಮತ್ತು ಸ್ಥಳ 
ಎಸ್. ಆರ್. ಮನಹಳ್ಳಿ , ಉಪ ನಿರ್ದೇಶಕರು ( ಆಡಳಿತ) ಪ್ರಾಂಶುಪಾಲರು, ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ, 
ಸಾರ್ವಜನಿಕ ಶಿಕ್ಷಣ ಇಲಾಖೆ , ಬಾಗಲಕೋಟೆ ಜಿಲ್ಲೆ . ಜಮಖಂಡಿ, ಬಾಗಲಕೋಟೆ ಜಿಲ್ಲೆ. ( ಖಾಲಿ ಹುದ್ದೆ) 
ಕೆ. ಆನಂದ, ಉಪ ನಿರ್ದೇಶಕರು (ಆಡಳಿತ) 

ಸಹ ನಿರ್ದೇಶಕರು , ಸಾರ್ವಜನಿಕ ಶಿಕ್ಷಣ ಇಲಾಖೆ, ಮೈಸೂರು 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಧಾರವಾಡ 

ವಿಭಾಗ, ಮೈಸೂರು ( ಖಾಲಿ ಹುದ್ದೆ) 
3. ಬಿ. ನಂಜುಂಡ ಭಟ್ಟ, ರೀಡರ್‌, ಶಿಕ್ಷಕರ ಶಿಕ್ಷಣ ಸಹ ನಿರ್ದೇಶಕರು, ಡಿ.ಎಸ್. ಇ.ಆರ್.ಟಿ. ಬೆಂಗಳೂರು. 
ಮಹಾವಿದ್ಯಾಲಯ, ಚಿತ್ರದುರ್ಗ. 

( ಖಾಲಿ ಹುದ್ದೆ) 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೦ , ೨೦೧೨ 


೩೮೩ 


ಕ್ರಮ 


ಹೆಸರು ಮತ್ತು ಹಾಲಿ ಕಾರ್ಯ ನಿರ್ವಹಿಸುತ್ತಿರುವ ಸ್ಥಳ 

ಶ್ರೀ /ಶ್ರೀಮತಿ 


ಬಡ್ತಿ ಮೂಲಕ ಸ್ಥಳ ನಿಯುಕ್ತಿಗೊಳಿಸಿದ ಹುದ್ದೆ 

ಮತ್ತು ಸ್ಥಳ 


ಸಂಖ್ಯೆ 


| ಸಿ.ವಿ . ಹಿರೇಮಠ, ಪ್ರಾಂಶುಪಾಲರು , ಜಿಲ್ಲಾ ಶಿಕ್ಷಣ ಮತ್ತು | ಸಹ ನಿರ್ದೇಶಕರು , ಡಿ.ಎಸ್. ಇ. ಆರ್. ಟಿ . ಬೆಂಗಳೂರು. 
ತರಬೇತಿ ಸಂಸ್ಥೆ , ಬಿಜಾಪುರ 

( ಖಾಲಿ ಹುದ್ದೆ) 
ಎಂ . ಹೆಚ್ . ಡೋಣೂರ, ರೀಡರ್‌, ಶಿಕ್ಷಕರ ಶಿಕ್ಷಣ ಸಹ ನಿರ್ದೇಶಕರು, ಅಪರ ಆಯುಕ್ತರ ಕಛೇರಿ, ಸಾರ್ವಜನಿಕ 
ಮಹಾವಿದ್ಯಾಲಯ, ಬೆಳಗಾಂ. 

ಶಿಕ್ಷಣ ಇಲಾಖೆ, ಗುಲ್ಬರ್ಗಾ ( ಖಾಲಿ ಹುದ್ದೆ) 
ಎಂ.ಪಿ. ದೇಶಪಾಂಡೆ, ಪ್ರಾಂಶುಪಾಲರು, ಜಿಲ್ಲಾ ಶಿಕ್ಷಣ ಸಹ ನಿರ್ದೇಶಕರು, ಸರ್ವ ಶಿಕ್ಷಣ ಅಭಿಯಾನ ರಾಜ್ಯ ಕಛೇರಿ, 
ಮತ್ತು ತರಬೇತಿ ಸಂಸ್ಥೆ , ಧಾರವಾಡ. 

ಬೆಂಗಳೂರು ( ಖಾಲಿ ಹುದ್ದೆ) 
ಭಾಸ್ಕರ್ ವಿಷ್ಣುಭಟ್ , ಉಪ ನಿರ್ದೇಶಕರು ಹಾಗೂ ಸಹ ನಿರ್ದೇಶಕರು, ಸರ್ವ ಶಿಕ್ಷಣ ಅಭಿಯಾನ ರಾಜ್ಯ ಕಛೇರಿ, 
ವಿಶೇಷಾಧಿಕಾರಿ, ಶಿಕ್ಷಕರ ಕಲ್ಯಾಣ ನಿಧಿ, ಬೆಂಗಳೂರು ಬೆಂಗಳೂರು ( ಡಾ . ಬಿ.ವಿ . ಮಹೀದಾಸ್, ಇವರ ಸ್ಥಳಕ್ಕೆ) 


ಸಾರ್ವಜನಿಕ ಶಿಕ್ಷಣ ಇಲಾಖೆಯ , ಸಹ ನಿರ್ದೇಶಕರು ಹಾಗೂ ತತ್ಸಮಾನ ವೃಂದದ ಅಧಿಕಾರಿಯಾದ ಡಾ . ಬಿ . ವಿ . ಮಹೀದಾಸ್, ಸಹ 
ನಿರ್ದೇಶಕರು, ಸರ್ವ ಶಿಕ್ಷಣ ಅಭಿಯಾನ, ರಾಜ್ಯ ಕಛೇರಿ, ಬೆಂಗಳೂರು, ಇವರು ದೀರ್ಘಕಾಲದ ರಜೆಯ ಮೇಲೆ ತೆರಳಿರುವುದರಿಂದ, ಇವರ ಹುದ್ದೆಯ 
ಹಕ್ಕನ್ನು ( Lein) ವಿಶೇಷಾಧಿಕಾರಿ, ಶಿಕ್ಷಕರ ಕಲ್ಯಾಣ ನಿಧಿ, ಬೆಂಗಳೂರು, ಇಲ್ಲಿಗೆ ಸ್ಥಳಾಂತರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್. ಬಿ . ಪಟಗಾರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 602 

ಶಿಕ್ಷಣ ಇಲಾಖೆ (ಆಡಳಿತ). 
ಶಿಕ್ಷಣ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಇಡಿ 96 ಡಿಪಿಐ 2011 , ಬೆಂಗಳೂರು, ದಿನಾಂಕ : 19 -4 - 2012 . 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ, ಉಪ ನಿರ್ದೇಶಕರು ಹಾಗೂ ತತ್ಸಮಾನ ವೃಂದದ ಅಧಿಕಾರಿಗಳಿಗೆ ಸಹ ನಿರ್ದೇಶಕರು ಹಾಗೂ ತತ್ಸಮಾನ 
ವೃಂದದ ಹುದ್ದೆಗೆ, ಸ್ಥಾನಪನ್ನ ಬಡ್ತಿ ನೀಡಿ, ನಿಯುಕ್ತಿಗೊಳಿಸಿರುವ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಇಡಿ 96 ಡಿಪಿಐ 2011, ದಿನಾಂಕ : 18-4 -2012 
ರ ಕ್ರಮ ಸಂಖ್ಯೆ : 5 ರಲ್ಲಿ “ಶ್ರೀ ಎಂ .ಹೆಚ್. ಡೋಣೂರ, ರೀಡರ್‌, ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ, ಬೆಳಗಾಂ”ರ ಎಂಬುದರ ಬದಲಿಗೆ 
“ಶ್ರೀ ಎಂ. ಹೆಚ್. ಡೋಣೂರ, ರೀಡರ್‌, ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ, ಗುಲ್ಬರ್ಗಾ ” ಎಂದು ತಿದ್ದಿಕೊಂಡು ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್ . ಬಿ. ಪಟಗಾರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಶಿಕ್ಷಣ ಇಲಾಖೆ ( ಆಡಳಿತ). 


ಪಿ . ಆರ್ . 603 


ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ : ಅಪಜೀ 29 ಅಪಸೇ 2012 , ಬೆಂಗಳೂರು, ದಿನಾಂಕ : 16 - 4 - 2012. 


ಶ್ರೀ ಎಸ್.ಸಿ. ತಾಂಡೇಲ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, ಇವರು ದಿನಾಂಕ : 3 -7 - 2010 ರಿಂದ 31 -5 - 2011 ರವರೆಗೆ ನೇಮಕಾತಿ 
ನಿರೀಕ್ಷಣೆಯಲ್ಲಿ ಕಳೆದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 8(15)( ಎಫ್) : 
ಅವಧಿ ಎಂದು ಪರಿಗಣಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಎಸ್. ಬಾಲಕೃಷ್ಣಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು ), 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


ಪಿ . ಆರ್ . 604 


೩೮೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೦ , ೨೦೧೨ 


- 


ಭಾಗ- ೨ 


ಭಾಗ-೨ 


ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಅಪಜೀ 231 ಅಅಸೇ 11, ಬೆಂಗಳೂರು, ದಿನಾಂಕ : 16 -4 -2012 . 


ಶ್ರೀ ಆರ್. ಟಿ. ನಾಗಶೆಟ್ಟಿ , ವಲಯ ಅರಣ್ಯ ಅಧಿಕಾರಿ ಇವರ ದಿನಾಂಕ : 29 - 8 - 2009 ರಿಂದ 20 - 7 - 2010 ರವರೆಗಿನ ಅವಧಿಯನ್ನು 
ಕೆಳಕಂಡಂತೆ ಪರಿಗಣಿಸಿ ಆದೇಶಿಸಿದೆ. 


ದಿನಾಂಕ : 29 - 8 - 2009 ರಿಂದ 10 - 9 - 2009 ಹಕ್ಕಿನಲ್ಲಿರುವ ರಜೆ 
ದಿನಾಂಕ : 11 - 9 - 2009 ರಿಂದ 28 - 12 - 2009 ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 8(15) (f) 

ರಂತೆ ಕಡ್ಡಾಯ ನೇಮಕಾತಿ ನಿರೀಕ್ಷಣಾ ಅವಧಿ 
ದಿನಾಂಕ : 29 - 12 -2009 ರಿಂದ 27 -4 - 2010 | ವೈದ್ಯಕೀಯ ಕಾರಣಗಳ ಮೇಲೆ 120 ದಿನಗಳ ಗಳಿಕೆ ರಜೆ 
ದಿನಾಂಕ : 28 - 4 - 2010 ರಿಂದ 18 - 7 -2010 | ವೈದ್ಯಕೀಯ ಕಾರಣಗಳ ಮೇಲೆ 082 ದಿನಗಳ ಪರಿವರ್ತಿತ ರಜೆ 
ದಿನಾಂಕ : 19 - 7 -2010 ರಿಂದ 20 -7 -2010 ಸೇರುವಿಕೆ ಅವಧಿ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಎಸ್ . ಬಾಲಕೃಷ್ಣಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು) , 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


ಪಿ . ಆರ್ . 605 


ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಅಪಜೀ 127 ಅಪಸೇ 2012 , ಬೆಂಗಳೂರು, ದಿನಾಂಕ : 13 -4 -2012 . 
ರಾಜ್ಯ ಅರಣ್ಯ ಸೇವೆಗೆ ಸೇರಿದ ಶ್ರೀ ಬಿ. ಜಯರಾಂ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಪ್ರಾದೇಶಿಕ ವ್ಯವಸ್ಥಾಪಕರು, ಕರ್ನಾಟಕ ರಾಜ್ಯ 
ಅರಣ್ಯ ಕೈಗಾರಿಕೆಗಳ ನಿಗಮ (KSFIC), ಧಾರವಾಡ ಇವರನ್ನು ದಿನಾಂಕ : 30-4- 2012 ರಂದು ವಯೋನಿವೃತ್ತಿಯಿಂದ ತೆರವಾಗಲಿರುವ 
ಶ್ರೀ ಇಕ್ವಾಲ್ ಅಹಮ್ಮದ್, ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು ಹುದ್ದೆಗೆ ನಿಯೋಜನೆ ಮೇರೆಗೆ 
ನೇಮಿಸಲು, ಇವರ ಸೇವೆಯನ್ನು ಮುಂದಿನ ಆದೇಶದವರೆಗೆ ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್ . ಬಾಲಕೃಷ್ಣಯ್ಯ 

ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು), 
ಪಿ . ಆರ್ . 606 

ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಅಪಜೀ 028 ಅಪಸೇ 2012, ಬೆಂಗಳೂರು, ದಿನಾಂಕ : 16 -4 -2012 . 
ಶ್ರೀ ಎನ್.ಆರ್. ಪಾಟೀಲ್, ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಇವರು ದಿನಾಂಕ : 25 -8 - 2011 ರಿಂದ 30 -11- 2011 ರವರೆಗೆ ನೇಮಕಾತಿ 
ನಿರೀಕ್ಷಣೆಯಲ್ಲಿ ಕಳೆದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 8( 15 )(ಎಫ್) ರಂತೆ ಕಡ್ಡಾಯ ನೇಮಕಾತಿ ನಿರೀಕ್ಷಣಾ 
ಅವಧಿ ಎಂದು ಪರಿಗಣಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್. ಬಾಲಕೃಷ್ಣಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸೇವೆಗಳು), 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


ಪಿ . ಆರ್ . 607 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೦ , ೨೦೧೨ 


೩೮೫ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 400 ಸಅಸೇ 2011 , ಬೆಂಗಳೂರು, ದಿನಾಂಕ : 19 - 4 - 2012 . 


ಕರ್ನಾಟಕ ಸರ್ಕಾರದ ಸಚಿವಾಲಯದ ಸೇವೆಗೆ ಸೇರಿದ ಕೆಳಕಂಡ ಪತ್ರಾಂಕಿತ ಆಪ್ತ ಸಹಾಯಕರುಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ ರೂ . 14050 - 350 -14400 - 400 -16800 - 450 -19500 - 525 - 22650 - 600 - 25050ರ ಆಪ್ತ 
ಕಾರ್ಯದರ್ಶಿ (ಗ್ರೇಡ್- 2) ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ, ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಲ್ಲಿ ಸ್ಥಳ ನಿಯುಕ್ತಿಗೊಳಿಸಿ 
ನೇಮಿಸಲಾಗಿದೆ. 


ಕ್ರಮ 


ಸಂಖ್ಯೆ 


ಅಧಿಕಾರಿಯ ಹೆಸರು ಮತ್ತು ಇಲಾಖೆ 

ಮುಂಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಿರುವ ಇಲಾಖೆ 
(ಶ್ರೀ /ಶ್ರೀಮತಿ) 
ವಿ.ಕೆ. ಪಾರ್ಥಸಾರಥಿ, ಪತ್ರಾಂಕಿತ ಆಪ್ತ ಸಹಾಯಕರು, ಸರ್ಕಾರದ ಆಪ್ತ ಕಾರ್ಯದರ್ಶಿ (ಗ್ರೇಡ್ - 2) ಸರ್ಕಾರದ ಕಾರ್ಯದರ್ಶಿ 
ಕಾರ್ಯದರ್ಶಿಯವರ ಆಪ್ತ ಶಾಖೆ, ಆಹಾರ, ನಾಗರೀಕ ಸರಬರಾಜು ( ಅರಣ್ಯ ) ಇವರ ಆಪ್ತ ಶಾಖೆ, ಅರಣ್ಯ , ಪರಿಸರ ಮತ್ತು 
ಮತ್ತು ಗ್ರಾಹಕರ ವ್ಯಾಜ್ಯಗಳ ಇಲಾಖೆ 

ಜೀವಿಶಾಸ್ತ್ರ ಇಲಾಖೆ 
ಎನ್. ಯು . ಶಿವ, ಪತ್ರಾಂಕಿತ ಆಪ್ತ ಸಹಾಯಕರು, ಸರ್ಕಾರದ ಆಪ್ತ ಕಾರ್ಯದರ್ಶಿ (ಗ್ರೇಡ್ -2), ಸರ್ಕಾರದ ಕಾರ್ಯದರ್ಶಿ 
ಕಾರ್ಯದರ್ಶಿಯವರ ಆಪ್ತ ಶಾಖೆ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ | ( ಆಹಾರ ಸಂಸ್ಕರಣೆ) ಇವರ ಆಪ್ತ ಶಾಖೆ, ಕೃಷಿ ಇಲಾಖೆ 
ಪಾರ್ವತಿ, ಪತ್ರಾಂಕಿತ ಆಪ್ತ ಸಹಾಯಕರು, ಸರ್ಕಾರದ ಪ್ರಧಾನ ಆಪ್ತ ಕಾರ್ಯದರ್ಶಿ (ಗ್ರೇಡ್-2) ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿ ಇವರ ಆಪ್ತ ಶಾಖೆ, ಯೋಜನಾ ಇಲಾಖೆ 

ಕಾರ್ಯದರ್ಶಿ ಇವರ ಆಪ್ತ ಶಾಖೆ, ಪಶು ಸಂಗೋಪನೆ 
ಮತ್ತು ಮೀನುಗಾರಿಕೆ ಇಲಾಖೆ. 


ಭಾಗ - 1 
ಶ್ರೀಮತಿ ಗಾಯಿತ್ರಿ ದೇವಿ, ಆಪ್ತ ಕಾರ್ಯದರ್ಶಿ (ಗ್ರೇಡ್-2) ಸರ್ಕಾರದ ಆಪರ ಕಾರ್ಯದರ್ಶಿ, ಒಳಾಡಳಿತ ಇಲಾಖೆ ಇವರ ಆಪ್ತ ಶಾಖೆ 
ಇವರನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯವರ ಆಪ್ತ ಶಾಖೆಗೆ 
ವರ್ಗಾಯಿಸಿ, ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ.ಆರ್. ವಿಜಯಾನಂದ ಶರ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 3). 


ಪಿ . ಆರ್ . 608 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 113 ಸಅಸೇ 2012 , ಬೆಂಗಳೂರು, ದಿನಾಂಕ : 17 - 4 - 2012 . 


ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ ಸೇರಿದ ಈ ಕೆಳಕಂಡ ಅಧೀನ ಕಾರ್ಯದರ್ಶಿ ವೃಂದದ ಅಧಿಕಾರಿಗಳನ್ನು ಸಾರ್ವಜನಿಕ ಹಾಗೂ 
ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ 
ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಲಾಗಿದೆ. 


ಕ್ರ. ಸಂ . 


ಅಧಿಕಾರಿಯ ಹೆಸರು ಶ್ರೀಮತಿ/ ಶ್ರೀ 

ವರ್ಗಾಯಿಸಿ ನೇಮಿಸಲಾದ ಹುದ್ದೆ : ಇಲಾಖೆ 
ಭಾರತಿ ಆರ್. ನಾಯಕ್, ಅಧೀನ ಕಾರ್ಯದರ್ಶಿ, | ಅಧೀನ ಕಾರ್ಯದರ್ಶಿ , ನಗರಾಭಿವೃದ್ಧಿ ಇಲಾಖೆ ( ಯೋಜನೆ) ಖಾಲಿ 
(ನೇಮಕಾತಿ ನಿರೀಕ್ಷಣೆಯಲ್ಲಿ) 

ಇರುವ ಹುದ್ದೆಗೆ 
ಉಮಾವತಿ, ಅಧೀನ ಕಾರ್ಯದರ್ಶಿ, (ನೇಮಕಾತಿ | ಅಧೀನ ಕಾರ್ಯದರ್ಶಿ , ಯೋಜನಾ ಇಲಾಖೆ 
ನಿರೀಕ್ಷಣೆಯಲ್ಲಿ) 

ಶ್ರೀ ಮುಳಕೂರು ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ 


೩೮೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೦ , ೨೦೧೨ 


ಭಾಗ - ೨ 


ಕ್ರ. ಸಂ . 


ಅಧಿಕಾರಿಯ ಹೆಸರು ಶ್ರೀಮತಿ/ ಶ್ರೀ 


3 . 


| ಎಸ್.ಎಸ್. ಜಯಧರ್, ಅಧೀನ ಕಾರ್ಯದರ್ಶಿ 
(ನೇಮಕಾತಿ ನಿರೀಕ್ಷಣೆಯಲ್ಲಿ) 


ವರ್ಗಾಯಿಸಿ ನೇಮಿಸಲಾದ ಹುದ್ದೆ : ಇಲಾಖೆ 
ಅಧೀನ ಕಾರ್ಯದರ್ಶಿ, ಸಿ. ಆ. ಸು. ಇಲಾಖೆ ( ಆಡಳಿತ ಸುಧಾರಣೆ ತರಬೇತಿ) 
ಶ್ರೀಮತಿ ಉಮಾವತಿ ಇವರ ಸೇವೆಯನ್ನು ಹಿಂದಿರುಗಿಸಿದ್ದರಿಂದ 
ತೆರವಾಗಿರುವ ಹುದ್ದೆ 
ಅಧೀನ ಕಾರ್ಯದರ್ಶಿ , ನಗರಾಭಿವೃದ್ಧಿ ಇಲಾಖೆ 
ಶ್ರೀ ಎಸ್. ರೇಣುಕಾರಾಧ್ಯ ಇವರ ವರ್ಗಾವಣೆಯಿಂದ ತೆರವಾಗಲಿರುವ ಜಾಗಕ್ಕೆ 


ಎನ್ . ಗೋಪಾಲಯ್ಯ , ಅಧೀನ ಕಾರ್ಯದರ್ಶಿ , 
(ನೇಮಕಾತಿ ನಿರೀಕ್ಷಣೆಯಲ್ಲಿ) 
ಎಸ್. ರೇಣುಕಾರಾಧ್ಯ, ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ 


ಅಧೀನ ಕಾರ್ಯದರ್ಶಿ , ಸಿ. ಆ . ಸು .ಇಲಾಖೆ, ( ಆಡಳಿತ ಸುಧಾರಣೆ) 
ಶ್ರೀಮತಿ ಭಾರತಿ ಆರ್. ನಾಯಕ್ ಇವರ ಸೇವೆಯನ್ನು ಹಿಂದಿರುಗಿಸಿದ್ದರಿಂದ 
ತೆರವಾಗಿರುವ ಹುದ್ದೆ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಆರ್ . ವಿಜಯಾನಂದ ಶರ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 3). 


ಪಿ . ಆರ್ . 609 


- ಆಡಳಿತ ಸುಧಾರಣಾ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಸಿಆಸುಇ 44 ಸೇಇಮು 2012 , ಬೆಂಗಳೂರು, ದಿನಾಂಕ : 17 - 4 - 2012 . 


ಶ್ರೀ ಬಿ. ದೇವರಾಜ್ , ಮುಖ್ಯ ಇಂಜಿನಿಯರ್ ಹಾಗೂ ಶ್ರೀ ಎಂ . ಎನ್ . ಮಹೇಶ್ವರಪ್ಪ, ನಿವೃತ್ತ ಮುಖ್ಯ ಇಂಜಿನಿಯರ್, ಇವರಿಗೆ ಪ್ರಭಾರ ಭತ್ಯೆ 
ಮಂಜೂರು ಮಾಡಿ ಹೊರಡಿಸಿರುವ ದಿನಾಂಕ : 30 - 11 - 2011ರ ಅಧಿಸೂಚನೆ ಸಂಖ್ಯೆ : ಸಿಆಸುಇ 115 ಸೇಇಮು 2011ರ ಕ್ರ. ಸಂ . 2 ಮತ್ತು 3ರಲ್ಲಿ 
ಈ ಅಧಿಕಾರಿಗಳ ಹೆಸರಿನ ಮುಂದಿನ ಅಂಕಣದಲ್ಲಿ “ಶೇಕಡ 7.5 % ಎಂದು ಇರುವುದನ್ನು “ಶೇಕಡ 5 % ” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಆರ್ . ವಿಜಯಾನಂದ ಶರ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 610 

ಸಿ. ಆ . ಸು ಇಲಾಖೆ (ಸೇವೆಗಳು - 3). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 43 ಎಸ್ ಎಫ್ಎಸ್ 2012 , ಬೆಂಗಳೂರು, ದಿನಾಂಕ: 20ನೇ ಏಪ್ರಿಲ್, 2012 . 
ಶ್ರೀಮತಿ ವನಶ್ರೀ ವಿಪಿನ್‌ ಸಿಂಗ್‌, ಐ.ಎಫ್.ಎಸ್ . ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಎನ್ವಿರಾನ್ಮೆಂಟಲ್ ಮ್ಯಾನೇಜ್‌ಮೆಂಟ್ ಅಂಡ್ ಪಾಲಿಸಿ 
ರಿಸರ್ಚ್ ಇನ್ಸಿಟ್ಯೂಟ್ ( EMPRI), ಬೆಂಗಳೂರು ಇವರಿಗೆ ನಿಮ್ಮ ಸ್ವಗೃಹವಾದ ಮಹಾರಾಷ್ಟ್ರದ ನಾಗಪುರ ಮತ್ತು ನಿಮ್ಮ ಪತಿಯ ಸ್ವಗೃಹವಾದ ಉತ್ತರ 
ಪ್ರದೇಶದ ಖಾನಾಪುರಕ್ಕೆ ತೆರಳಲು ಅನುಮತಿ ನೀಡಿದೆ ಮತ್ತು ದಿನಾಂಕ: 07 - 04 - 2012 ರಿಂದ 21 - 04 - 2012 ರವರೆಗೆ 15 ದಿನಗಳ ಗಳಿಕೆ ರಜೆ 
ಮಂಜೂರು ಮಾಡಿದೆ. ಅಲ್ಲದೆ ರಜೆಯ ಮುನ್ನ ಹಾಗೂ ನಂತರ 06 - 03 - 2012 ಮತ್ತು 22 -04 -2012 ಗಳಂದು ಲಭ್ಯವಾಗುವ ಸಾರ್ವತ್ರಿಕ ರಜಾ 
ದಿನಗಳನ್ನು ಬಳಸಿಕೊಳ್ಳಲು ಅನುಮತಿ ನೀಡಿದೆ. 

ಅಧಿಕಾರಿಯವರ ರಜಾ ಅವಧಿಯಲ್ಲಿ ಶ್ರೀ ಕೆ.ಹೆಚ್ . ವಿನಯ್ಕುಮಾರ್, ಐಎಫ್ ಎಸ್, ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಎನ್ವಿರಾನ್ಮೆಂಟಲ್ 
ಮ್ಯಾನೇಜ್‌ಮೆಂಟ್ ಅಂಡ್ ಪಾಲಿಸಿ ರಿಸರ್ಚ್ ಇನ್ಸಿಟ್ಯೂಟ್ (EMPRI), ಬೆಂಗಳೂರು ಇವರನ್ನು ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಎನ್ವಿರಾನ್ಮೆಂಟಲ್ 
ಮ್ಯಾನೇಜ್‌ಮೆಂಟ್ ಅಂಡ್ ಪಾಲಿಸಿ ರಿಸರ್ಚ್ ಇನ್ಸಿಟ್ಯೂಟ್ (EMPRI), ಬೆಂಗಳೂರು ಹುದ್ದೆಯ ಅಧಿಕ ಪ್ರಭಾರದಲ್ಲಿರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಅಶೋಕ ಪಿ . ಅತ್ತೆ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ .ಆರ್. 611 

ಸಿ. ಆ. ಸು . ಇಲಾಖೆ ( ಸೇವೆಗಳು - 5). 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೦, ೨೦೧೨ 


೩೮೭ 


ಸಾರಿಗೆ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಸಾರಿಇ 227 ಸಾಅಪ 2010 , ಬೆಂಗಳೂರು, ದಿನಾಂಕ: 20ನೇ ಏಪ್ರಿಲ್ , 2012. 


ಸರ್ಕಾರದ ಆದೇಶ ಸಂಖ್ಯೆ : ಸಾರಿಇ 227 ಸಾಇಪ 2010, ದಿನಾಂಕ 20 -07 -2011ರನ್ವಯ ಆಟೋರಿಕ್ಷಾ ರಹದಾರಿ ಮತ್ತು ರಾಜ್ಯ ಸಾರಿಗೆ 
ನಿಗಮಗಳಿಗಾಗಿ ಹೊಸದಾಗಿ ಪ್ರಾದೇಶಿಕ ಸಾರಿಗೆ ಕಛೇರಿಯನ್ನು ಪ್ರಾರಂಭಿಸಲು ಮಂಜೂರಾತಿ ನೀಡಲಾಗಿದ್ದು , ಅದಕ್ಕಾಗಿ ಸಾರಿಗೆ ಇಲಾಖೆಯಲ್ಲಿ ಹಾಲಿ 
ಇರುವ ಒಂದು ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹುದ್ದೆಯನ್ನು ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹುದ್ದೆಯ ಮಟ್ಟಕ್ಕೆ ಉನ್ನತೀಕರಿಸಲಾಗಿದೆ. 
ಅದರಂತೆ ಪ್ರಸ್ತುತ ಪ್ರಾದೇಶಿಕ ಸಾರಿಗೆ ಕಛೇರಿ, ಕೃಷ್ಣರಾಜಪುರ, ಬೆಂಗಳೂರು ಇಲ್ಲಿನ ಒಂದು ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹುದ್ದೆಯನ್ನು 
ರದ್ದುಗೊಳಿಸಿದೆ. ಹಾಗೂ ಸದರಿ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಜಿ.ಹೇಮಂತಕುಮಾರ್, ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ , 
ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಕಛೇರಿ, ಕೃಷ್ಣರಾಜಪುರ ಬೆಂಗಳೂರು ಇವರನ್ನು ವರ್ಗಾಯಿಸಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಕಛೇರಿ, ಬೆಂಗಳೂರು 
(ಉತ್ತರ) ಇಲ್ಲಿ ಖಾಲಿ ಇರುವ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ನಿಯುಕ್ತಿಗೊಳಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ರಾಮಚಂದ್ರ, 
ಪಿ . ಆರ್ . 612 

ಸರ್ಕಾರದ ಅಧೀನ ಕಾರ್ಯದರ್ಶಿ , ಸಾರಿಗೆ ಇಲಾಖೆ. 


ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಸಂವಾಪ 09 ಕೆಎಂಯು 2012, ಬೆಂಗಳೂರು, ದಿನಾಂಕ: 19ನೇ ಏಪ್ರಿಲ್ , 2012. 
ಶ್ರೀ ಸ್ವಾಮಿ , ಸಹಾಯಕ ನಿರ್ದೇಶಕರು ಪ್ರಾಚ್ಯವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ, ಶಿವಮೊಗ್ಗ ಇವರಿಗೆ ತಕ್ಷಣದಿಂದ 
ಜಾರಿಗೆ ಬರುವಂತೆ ರೂ .18,150 -26 ,925ರ ವೇತನ ಶ್ರೇಣಿಯಲ್ಲಿ ಉಪನಿರ್ದೇಶಕರು (ಗ್ರೂಪ್ ಎ) ಹುದ್ದೆಗೆ ಸ್ಥಾನಪನ್ನಾ ಮುಂಬಡ್ತಿ ನೀಡಿ ಮುಂದಿನ 
ಆದೇಶದವರೆಗೆ ಪ್ರಾಚ್ಯವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಧಾರವಾಡ ಇಲ್ಲಿ ಖಾಲಿ ಇರುವ ಉಪನಿರ್ದೇಶಕರ ಹುದ್ದೆಗೆ ವರ್ಗಾಯಿಸಿ 
ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್ . ಗೀತಾಕುಮಾರಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , 613 

ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ ( ಆಡಳಿತ ಕನ್ನಡ). 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 37 ಮುನೋಸೇ(1) 2011 , ಬೆಂಗಳೂರು, ದಿನಾಂಕ : 12ನೇ ಏಪ್ರಿಲ್, 2012 . 
ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಸೇವೆಗೆ ಸೇರಿದ ಶ್ರೀ ಗಂಗಾಧರಯ್ಯ ಕೇಂದ್ರಸ್ಥಾನ ಸಹಾಯಕರು ಇವರಿಗೆ ಇವರಿಗಿಂತ ಸೇವಾ 
ಜೇಷ್ಠತೆಯಲ್ಲಿ ಕಿರಿಯರಾದ ಶ್ರೀ ಎಂ . ಪಿ.ಪಂಡಿತ್, ಇವರಿಗೆ ಕೇಂದ್ರಸ್ಥಾನ ಸಹಾಯಕರ ಹುದ್ದೆಗೆ ಪದೋನ್ನತಿ ನೀಡಿದ ಆದೇಶದ ಅನ್ವಯ 
ದಿನಾಂಕ 07- 04 -2007ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ರೂ .7,400 - 13,200ರ ವೇತನ ಶ್ರೇಣಿಯ ಗ್ರೂಪ್- ಎ ಕಿರಿಯ ಶ್ರೇಣಿ 
ಕೇಂದ್ರಸ್ಥಾನ ಸಹಾಯಕರ ವೃಂದದ ಹುದ್ದೆಗೆ ಕರ್ನಾಟಕ ನಾಗರೀಕ ಸೇವಾ ( ಬಡ್ತಿ, ವೇತನ ಮತ್ತು ಪಿಂಚಣಿ ಕ್ರಮಬದ್ಧತೆ) ನಿಯಮಾವಳಿಗಳು 1978 ರ 
ನಿಯಮ 2(1)( ಎ) ರನ್ವಯ ಸ್ಥಾನಪನ್ನ ಪದೋನ್ನತಿ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ.ಕೆ.ರಾಮಚಂದ್ರ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 614 

ಕಂದಾಯ ಇಲಾಖೆ ( ನೋಂದಣಿ ಮತ್ತು ಮುದ್ರಾಂಕ ). 


೩೮೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೦ , ೨೦೧೨ 


ಭಾಗ- ೨ 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಕಂಇ 27 ಮುನೋಸೇ(1) 2011 , ಬೆಂಗಳೂರು, ದಿನಾಂಕ : 12ನೇ ಏಪ್ರಿಲ್, 2012 . 
ನೋಂದಣಿ ಮತ್ತು ಮುದ್ರಾಂಕ ಇಲಾಖಾ ಸೇವೆಗೆ ಸೇರಿದ ಶ್ರೀಮತಿ ಕೆ.ಎನ್. ವಿಮಲ, ಜಿಲ್ಲಾ ನೋಂದಣಾಧಿಕಾರಿ , ಮಂಡ್ಯ ಜಿಲ್ಲೆ, ಇವರನ್ನು 
ಸಾರ್ವತ್ರಿಕ ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಜಿಲ್ಲಾ ನೋಂದಣಾಧಿಕಾರಿ ಹುದ್ದೆಯ ತತ್ಸಮಾನ 
ಹುದ್ದೆಯಾದ ಸಹಾಯಕ ನೋಂದಣಿ ಮಹಾಪರಿವೀಕ್ಷಕರು ( ಆಡಿಟ್), ಕೇಂದ್ರ ಕಛೇರಿ, ಬೆಂಗಳೂರು ಇಲ್ಲಿಗೆ ವರ್ಗಾಯಿಸಿ ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ.ಕೆ.ರಾಮಚಂದ್ರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ನೋಂದಣಿ ಮತ್ತು ಮುದ್ರಾಂಕ). 


ಪಿ . ಆರ್ . 615 


ಕಂದಾಯ ಸಚಿವಾಲಯ 


ಅಧಿಸೂಚನೆ | 
ಸಂಖ್ಯೆ : ಕಂಇ 31 ಎಟಿಎಸ್ 2012, ಬೆಂಗಳೂರು, ದಿನಾಂಕ: 12ನೇ ಏಪ್ರಿಲ್ , 2012. 


ಶ್ರೀಮತಿ ಎಸ್. ಆರ್. ಉಷಾ, ತಹಶೀಲ್ದಾರ್‌, ದೇವದುರ್ಗ ತಾಲ್ಲೂಕು, ರಾಯಚೂರು ಜಿಲ್ಲೆ ಇಲ್ಲಿಗೆ ವರ್ಗಾವಣೆ ಆದೇಶದಲ್ಲಿರುವ ಅವರ 
ವರ್ಗಾವಣೆ ಆದೇಶವನ್ನು ಮಾರ್ಪಡಿಸಿ, ಮಾಲೂರು ತಾಲ್ಲೂಕಿನ ತಹಶೀಲ್ದಾರ್ ಕಛೇರಿಯಲ್ಲಿನ ಉನ್ನತೀಕರಿಸಿದ ತಹಶೀಲ್ದಾರ್‌ ಗ್ರೇಡ್-2 ಹುದ್ದೆಗೆ 
ಸಾರ್ವಜನಿಕ ಹಾಗೂ ಆಡಳಿತ ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ . ವಿ. ರಾಮಲಿಂಗಯ್ಯ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ (ಸೇವೆಗಳು - 3). 


ಪಿ . ಆರ್ . 616 


ಕಂದಾಯ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಕಂಇ 260 ಎಎಸ್‌ಡಿ 2011 , ಬೆಂಗಳೂರು, ದಿನಾಂಕ : 17ನೇ ಏಪ್ರಿಲ್ , 2012 . 


ಕಂದಾಯ ಇಲಾಖೆಯ ಸೇವೆಗೆ ಸೇರಿದ ತಹಶೀಲ್ದಾರ್‌ ಗ್ರೇಡ್ - 2 ವೃಂದದ (ವೇತನ ಶ್ರೇಣಿ ರೂ .11,400 - 21, 600 ) ಈ ಕೆಳಕಂಡ 63 
ಅಧಿಕಾರಿಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ತಹಶೀಲ್ದಾರ್‌ ಗ್ರೇಡ್ -1 ವೃಂದಕ್ಕೆ (ವೇತನ ಶ್ರೇಣಿ ರೂ .14 ,050 
25 ,050) ಮುಂಬಡ್ತಿ ನೀಡಿ ಅವರು ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಸ್ಥಳದಲ್ಲಿಯೇ ಮುಂದುವರೆಸಿ ಆದೇಶಿಸಿದೆ. 

ಕ್ರಮ | ತಹಶೀಲ್ದಾರರ ಹೆಸರು ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 
ಸಂಖ್ಯೆ | ( ಶ್ರೀ /ಶ್ರೀಮತಿ) 

ಎಂ . ರಾಚಪ್ಪ , 
ತಹಶೀಲ್ದಾರ್‌, ಶಹಾಪುರ ತಾಲ್ಲೂಕು, ಯಾದಗಿರಿ ಜಿಲ್ಲೆ. 
ಆರ್.ಲೋಕನಾಥ್ 
ತಹಶೀಲ್ದಾರ್‌, ಹುಣಸೂರು ತಾಲ್ಲೂಕು, ಮೈಸೂರು ಜಿಲ್ಲೆ. 
ವೈದ್ಯನಾಥನ್ ಹೆಚ್ . ಬಿ. 
ತಹಶೀಲ್ದಾರ್ , ಸೂಳ್ಯ ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. 
ವಿಕ್ಟರ್ ಬಿ . ಫರ್ನಾಂಡಿಸ್, 
ತಹಶೀಲ್ದಾರ್‌, ಕುಮಟಾ ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ . 
ಸಾವಂತ್ ಎಂ . ಪಿ. 
ಪುರಸಭಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಯವರ ಕಛೇರಿ, ಉತ್ತರ ಕನ್ನಡ ಜಿಲ್ಲೆ . 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೦ , ೨೦೧೨ 


೩೮೯ 


ಕ್ರಮ 


ಸಂಖ್ಯೆ 


ತಹಶೀಲ್ದಾರರ ಹೆಸರು ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 
| ( ಶ್ರೀ /ಶ್ರೀಮತಿ) 
ರೇಣುಕ ಎಸ್ .ಕೆ 
ವಿಶೇಷ ತಹಶೀಲ್ದಾರ್‌, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ , ಮೈಸೂರು 
ಚಂದ್ರಕಾಂತ ಬೇಲೂರ ಪಿ. ಹೆಚ್. 
ತಹಶೀಲ್ದಾರ್‌, ಪ್ರಾದೇಶಿಕ ಆಯುಕ್ತರ ಕಛೇರಿ, ಗುಲ್ಬರ್ಗಾ ವಿಭಾಗ, ಗುಲ್ಬರ್ಗಾ. 
ಅಶ್ವಥನಾರಾಯಣರಾವ್, ಡಿ. 
ಶಾಖಾಧಿಕಾರಿ, ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತರ ಕಛೇರಿ, ಬೆಂಗಳೂರು. 
ಸುಂದರಕಟ್ಟೆ, ಕೆ. ಬಿ. 
ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಯವರ ಕಛೇರಿ, ಬೆಂಗಳೂರು ನಗರ ಜಿಲ್ಲೆ. 
[ ರೇವಣ ಸಿದ್ದಪ್ಪ, ಹೆಚ್. ಎಂ . 
ತಹಶೀಲ್ದಾರ್‌, ಚನ್ನಗಿರಿ ತಾಲ್ಲೂಕು, ದಾವಣಗೆರೆ ಜಿಲ್ಲೆ. 
ಶ್ರೀನಿವಾಸ ಪ್ರಸನ್ನ ಇ. ಎಸ್ . 
ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಯವರ ಕಛೇರಿ, ಚಿತ್ರದುರ್ಗ ಜಿಲ್ಲೆ. 
ರವೀಂದ್ರ ಎ .ಆರ್ . 
ಸಹಾಯಕ ಲೆಕ್ಕಾಧಿಕಾರಿ, ಕಂದಾಯ ಇಲಾಖೆ, ಬೆಂಗಳೂರು. 
ಹನುಮಂತರಾಯಪ್ಪ, ಟಿ. ಎ . 
ತಹಶೀಲ್ದಾರ್‌, ಬಾಗೇಪಲ್ಲಿ ತಾಲ್ಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. 
ಬಸವೇಗೌಡ, ಟಿ . 
ಶಾಖಾಧಿಕಾರಿ , ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತರ ಕಛೇರಿ, ಬೆಂಗಳೂರು. 
ಕೃಷ್ಣಯ್ಯ ಎಸ್.ಆರ್. 
ತಹಶೀಲ್ದಾರ್‌, ಕುಣಿಗಲ್ ತಾಲ್ಲೂಕು, ತುಮಕೂರು ಜಿಲ್ಲೆ. 
| ಗುಗ್ಗರಟ್ಟಿ ಬಿ. ಡಿ. 
ತಹಶೀಲ್ದಾರ್‌, ರಾಯಭಾಗ ತಾಲ್ಲೂಕು, ಬೆಳಗಾವಿ ಜಿಲ್ಲೆ. 
ಬಿರಾದಾರ ಪಾಟೀಲ್ ಜಿ . ಎಲ್ 
ಪುರಸಭಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಯವರ ಕಛೇರಿ, ಬೆಳಗಾವಿ ಜಿಲ್ಲೆ. 
ಕೃಷ್ಣ ಕೆ. ಪಿ . 
ಆಡಳಿತಾಧಿಕಾರಿ, ತೋಟಗಾರಿಕೆ ವಿಶ್ವವಿದ್ಯಾಲಯ , ಬಾಗಲಕೋಟೆ. 
ಅಶೋಕ್ ಬಿ . ಗುಡಿ. 
ತಹಶೀಲ್ದಾರ್, ಪ್ರಾದೇಶಿಕ ಆಯುಕ್ತರ ಕಛೇರಿ, ಬೆಳಗಾವಿ ವಿಭಾಗ, ಬೆಳಗಾವಿ. 
ರಾಮಚಂದ್ರ ದುಂ . ಉಪ್ಪಿನ್. 
ತಹಶೀಲ್ದಾರ್‌, ಶಿರಹಟ್ಟಿ ತಾಲ್ಲೂಕು, ಗದಗ್ ಜಿಲ್ಲೆ. 
ಮುಲ್ಲಾ ಎಂ . ಎಂ . 
ಪತ್ರಾಂಕಿತ ವ್ಯವಸ್ಥಾಪಕರು, ಮಲಪ್ರಭಾ ಮತ್ತು ಘಟಪ್ರಭಾ ಯೋಜನೆ ( ಕಾಡಾ) ಬೆಳಗಾವಿ. 
ನಾನಾವಟೆ ಹೆಚ್ .ಕೆ. 
ವಿಶೇಷ ತಹಶೀಲ್ದಾರ್‌, ನಿಪ್ಪಾಣಿ, ಚಿಕ್ಕೋಡಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ . 
ಆಲೂರ ಎ . ಹೆಚ್. 
ತಹಶೀಲ್ದಾರ್‌, (ಕಡ್ಡಾಯ ನಿರೀಕ್ಷಣಾ ಅವಧಿಯಲ್ಲಿರುವ) 
| ಬೃಂಗಿ ಇ. ಡಿ. 
ತಹಶೀಲ್ದಾರ್ , ಯಲಬರ್ಗ ತಾಲ್ಲೂಕು, ಕೊಪ್ಪಳ ಜಿಲ್ಲೆ. 
ಪುಟ್ಟೇಗೌಡ ಡಿ. 
ತಹಶೀಲ್ದಾರ್‌, ದಕ್ಷಿಣ ತಾಲ್ಲೂಕು, ಬೆಂಗಳೂರು ನಗರ ಜಿಲ್ಲೆ. 


20 


೩೯೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೦ , ೨೦೧೨ 


ಭಾಗ- ೨ 


ಸಂಖ್ಯೆ 


26 


ತಹಶೀಲ್ದಾರರ ಹೆಸರು ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 
| ( ಶ್ರೀ /ಶ್ರೀಮತಿ) 
ಶ್ರೀಕಾಂತ ಮೂರ್ತಿ ಬಿ .ಆರ್‌. 
ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಯವರ ಕಛೇರಿ, ಶಿವಮೊಗ್ಗ ಜಿಲ್ಲೆ. 
ಬಶೀರ್ ಅಹ್ಮದ್ ಎ.ಎನ್. 

ತಹಶೀಲ್ದಾರ್‌, (ಭೂಸ್ವಾಧೀನ) ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ , ಬೆಂಗಳೂರು. 
28 | ಜನಾರ್ದನ ಉಪಾದ್ಯಾಯ ಪಿ. 

ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಯವರ ಕಛೇರಿ, ಚಿಕ್ಕಮಗಳೂರು ಜಿಲ್ಲೆ. 
ಶೇಕ್ ಖಲೀಮುಲ್ಲಾ. 
| ವಿಶೇಷ ತಹಶೀಲ್ದಾರ್‌, ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ , ಬೆಂಗಳೂರು. 
ಶಿವಕುಮಾರ್ ಡಿ . ಎಂ . 
ತಹಶೀಲ್ದಾರ್‌, ಪ್ರಾದೇಶಿಕ ಆಯುಕ್ತರ ಕಛೇರಿ, ಬೆಂಗಳೂರು ವಿಭಾಗ, ಬೆಂಗಳೂರು. 
ವಿಶ್ವನಾಥಯ್ಯ ಕೆ. ಎಂ . 
ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಯವರ ಕಛೇರಿ, ಹಾವೇರಿ ಜಿಲ್ಲೆ. 
ಬಾಲಸುಬ್ರಮಣ್ಯಂ ಕೆ . 
ಕಛೇರಿ ಸಹಾಯಕರು, ಜಿಲ್ಲಾಧಿಕಾರಿಯವರ ಕಛೇರಿ, ಶಿವಮೊಗ್ಗ ಜಿಲ್ಲೆ. 
ಗುರುಮೂರ್ತಿ ಕೆ. ಎಸ್ . 
ತಹಶೀಲ್ದಾರ್‌, ಭೂಮಿ ಯೋಜನೆ, ಬೆಂಗಳೂರು. 
ಪ್ರಭಾಕರ ದೇಶಪಾಂಡೆ, 
ಪುರಸಭಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಯವರ ಕಛೇರಿ, ಶಿವಮೊಗ್ಗ ಜಿಲ್ಲೆ. 
ಚೂಡಾವಣೆ. ಇ . ಎಸ್ . 
ತಹಶೀಲ್ದಾರ್‌, ಭೂಮಿ ಯೋಜನೆ, ಬೆಂಗಳೂರು. 
ಮಧುಸೂದನ ಶಾಸ್ತಿ. 
ಚುನಾವಣಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಯವರ ಕಛೇರಿ, ಗುಲ್ಬರ್ಗಾ ಜಿಲ್ಲೆ. 
ಕಲ್ಲೂರಮಠ ಎಂ . ವಿ. 
ತಹಶೀಲ್ದಾರ್‌, ಯಲ್ಲಾಪುರ ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ. 
ಪ್ರೀತಮ್ ನಸಲಾಪುರ. 
ತಹಶೀಲ್ದಾರ್‌, ಬೆಳಗಾವಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ. 
ಅಭಿಜಿನ್ . ಬಿ . 
ತಹಶೀಲ್ದಾರ್‌, ಉಡುಪಿ ತಾಲ್ಲೂಕು, ಉಡುಪಿ ಜಿಲ್ಲೆ. 
ರಾಜಶೇಖರ ಡಂಬಾಳ. 
ತಹಶೀಲ್ದಾರ್‌, ಚಿಕ್ಕೋಡಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ. 
ಶಿವಕುಮಾರ್‌.ಎಸ್‌. ಎಂ . 
ತಹಶೀಲ್ದಾರ್‌, ಅರಸೀಕೆರೆ ತಾಲ್ಲೂಕು, ಹಾಸನ ಜಿಲ್ಲೆ. 
ರಮೇಶ್ಕೋನರೆಡ್ಡಿ. 
ತಹಶೀಲ್ದಾರ್‌, ಮುಂಡರಗಿ ತಾಲ್ಲೂಕು, ಗದಗ್ ಜಿಲ್ಲೆ. 
ಜಗದೀಶ್ ಬಿ . ಎ . 
ತಹಶೀಲ್ದಾರ್‌, ನಾಗಮಂಗಲ ತಾಲ್ಲೂಕು, ಮಂಡ್ಯ ಜಿಲ್ಲೆ. 
ರೇಷ್ಮೆ ಹಾನಗಲ್ 
ಚುನಾವಣಾ ತಹಶೀಲ್ದಾರ್, ಜಿಲ್ಲಾಧಿಕಾರಿಯವರ ಕಛೇರಿ, ದಾವಣಗೆರೆ ಜಿಲ್ಲೆ. 
ಗಾಯತ್ರಿ ಎನ್.ನಾಯಕ್ . 
ತಹಶೀಲ್ದಾರ್‌, ಹೊನ್ನಾವರ ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ. 


45 


| 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೦ , ೨೦೧೨ 


೩೯೧ 


46 


ತಹಶೀಲ್ದಾರರ ಹೆಸರು ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 
ಸಂಖ್ಯೆ 

(ಶ್ರೀ /ಶ್ರೀಮತಿ) 
ಮಮತ ಬಿ .ಕೆ . 
ತಹಶೀಲ್ದಾರ್‌, ಸಾರ್ವಜನಿಕ ಜಮೀನುಗಳ ನಿಗಮ ನಿಯಮಿತ, ಬೆಂಗಳೂರು. 
ನವೀನ್ ಜೋಸೆಫ್ , 

ತಹಶೀಲ್ದಾರ್‌, ನಂಜನಗೂಡು ತಾಲ್ಲೂಕು, ಮೈಸೂರು ಜಿಲ್ಲೆ. 
48 | ಸೌಮ್ಯ ಎನ್. ಗೌಡ. 

ತಹಶೀಲ್ದಾರ್‌, ಪ್ರಾದೇಶಿಕ ಆಯುಕ್ತರ ಕಛೇರಿ, ಬೆಂಗಳೂರು ವಿಭಾಗ, ಬೆಂಗಳೂರು. 
ವೀರೇಶ್ ಬಿರಾದಾರ್. 

ತಹಶೀಲ್ದಾರ್‌, ಕುಷ್ಟಗಿ ತಾಲ್ಲೂಕು, ಗದಗ್ ಜಿಲ್ಲೆ. 
50 | ಭಾಸ್ಕರ್‌.ಎನ್. 

ತಹಶೀಲ್ದಾರ್‌, ಚಿಕ್ಕಬಳ್ಳಾಪುರ ತಾಲ್ಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. 
ಸೈಯದ್ ಅಫೀನಾಬಾನು ಎಸ್. ಬಳ್ಳಾರಿ . 
ವಿಶೇಷ ತಹಶೀಲ್ದಾರ್‌, ಕಿತ್ತೂರು ಬೈಲಹೊಂಗಲ ತಾಲ್ಲೂಕು, ಬೆಳಗಾವಿ ಜಿಲ್ಲೆ. 
ಶಿವಕುಮಾರ್ ಸಿ .ಎಲ್. 
ತಹಶೀಲ್ದಾರ್‌, ಪೂರ್ವ ತಾಲ್ಲೂಕು (ಕೆ. ಆರ್‌. ಪುರಂ ), ಬೆಂಗಳೂರು ನಗರ ಜಿಲ್ಲೆ. 
ರಂಜಿತ ಎಂ . ಪಿ . 
ತಹಶೀಲ್ದಾರ್‌, ತರೀಕೆರೆ ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ. 
| ವಿನಾಯಕ ಪಾಲನ್ಕರ್ . 
ತಹಶೀಲ್ದಾರ್‌, ನವಲಗುಂದ ತಾಲ್ಲೂಕು, ಧಾರಾವಾಡ ಜಿಲ್ಲೆ . 
ಸೌಜನ್ಯ ಭರಣಿ. 
ಪುರಸಭಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಯವರ ಕಛೇರಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 
| ಕೊಟ್ರೇಶ್, 
ತಹಶೀಲ್ದಾರ್‌, ಶಿಗ್ಗಾಂವ ತಾಲ್ಲೂಕು, ಹಾವೇರಿ ಜಿಲ್ಲೆ. 
ಪ್ರಿಯದರ್ಶಿನಿ. ವಿ . 
ವಿಶೇಷ ತಹಶೀಲ್ದಾರ್‌, ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ , ಮೈಸೂರು. 
ಹನುಮಂತರಾಯಪ್ಪ.ವಿ . 
ತಹಶೀಲ್ದಾರ್‌, ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು. 
ಉಮೇಶ್‌ಚಂದ್ರ ಎನ್.ಆರ್. 
ತಹಶೀಲ್ದಾರ್‌, ಚಿಕ್ಕನಾಯಕನಹಳ್ಳಿ, ತುಮಕೂರು ಜಿಲ್ಲೆ. 
| ಅನಿಲ್ ಕುಮಾರ್ ಆರ್. 
ತಹಶೀಲ್ದಾರ್‌, ನೆಲಮಂಗಲ ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 
ಗಂಗಪ್ಪ. 
ತಹಶೀಲ್ದಾರ್, ಮಾನ್ವಿ ತಾಲ್ಲೂಕು, ರಾಯಚೂರು ಜಿಲ್ಲೆ. 
ನಂದಿನಿ. ಪಿ. ಎಂ . 

ಪುರಸಭಾ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಯವರ ಕಛೇರಿ, ಮಂಡ್ಯ ಜಿಲ್ಲೆ. 
63 | ಕವಿತ ಯೋಗಪ್ಪನವರ್‌, 

ಆಡಳಿತಾಧಿಕಾರಿ , ಕರ್ನಾಟಕ ಪತ್ರಗಾರ ಇಲಾಖೆ, ಬೆಂಗಳೂರು. 


ಈ ಬಡ್ತಿಯು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟಿರುತ್ತದೆ. 
ಅ) ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಬಾಕಿ ಇರುವ ಅರ್ಜಿ ಸಂಖ್ಯೆ :3987 - 4000 /2011ರಲ್ಲಿ ಆಗುವ ಅಂತಿಮ ತೀರ್ಪು. 
ಆ ) ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಬಾಕಿ ಇರುವ ಅರ್ಜಿ ಸಂಖ್ಯೆ :7219 - 7231 /2011ರಲ್ಲಿ ಆಗುವ ಅಂತಿಮ ತೀರ್ಪು. 


೩೯೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮೇ ೧೦ , ೨೦೧೨ 


ಭಾಗ - ೨ 


ಇ) ರೋಸ್ಟರ್ ಬಿಂದುಗಳ ಬಗ್ಗೆ ಕರ್ನಾಟಕ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗದ ಮುಂದೆ ಬಾಕಿ 
ಇರುವ ಪ್ರಕರಣ ಸಂಖ್ಯೆ :58 /2011ರಲ್ಲಿ ನೀಡುವ ಅಂತಿಮ ತೀರ್ಪು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ. ವಿ.ರಾಮಲಿಂಗಯ್ಯ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 617 

ಕಂದಾಯ ಇಲಾಖೆ (ಸೇವೆಗಳು - 3). 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 30 ಎಟಿಎಸ್ 2012 , ಬೆಂಗಳೂರು, ದಿನಾಂಕ: 12ನೇ ಏಪ್ರಿಲ್, 2012 . 


ಶ್ರೀ ವರಪ್ರಸಾದ್ ರೆಡ್ಡಿ, ತಹಶೀಲ್ದಾರ್, ಚನ್ನರಾಯಪಟ್ಟಣ ತಾಲ್ಲೂಕು, ಹಾಸನ ಜಿಲ್ಲೆ ಇವರನ್ನು ಸರ್ಕಾರಿ ಆದೇಶ ಸಂಖ್ಯೆ :ಸಿಆಸುಇ 20 
ಇಕಾಅ 2012, ದಿನಾಂಕ: 06- 03 - 2012 ರಲ್ಲಿ ರಚಿಸಿರುವ ಸಕಾಲ ಮಂಡಳಿ, ಬೆಂಗಳೂರು ಇಲ್ಲಿನ ಆಡಳಿತಾಧಿಕಾರಿ ಹುದ್ದೆಗೆ ಈ ಕೂಡಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ. ವಿ. ರಾಮಲಿಂಗಯ್ಯ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 618 

ಕಂದಾಯ ಇಲಾಖೆ (ಸೇವೆಗಳು -3). 
ಕಂದಾಯ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ: ಆರ್‌ಡಿ 28 ಎಡಿಇ 2007, ಬೆಂಗಳೂರು, ದಿನಾಂಕ: 13ನೇ ಏಪ್ರಿಲ್ , 2012 . 


ಟd 


ಶ್ರೀ ಆರ್.ಕೆ.ಬೊರಕರ , ನಿವೃತ್ತ ತಹಶೀಲ್ದಾರ್‌ ಅವರ ಖಾತೆಯಲ್ಲಿರುವ 212 ದಿನಗಳ ಗಳಿಕೆ ರಜೆಯನ್ನು ಕರ್ನಾಟಕ ನಾಗರೀಕ ಸೇವಾ 
ನಿಯಮಗಳು , ನಿಯಮ 118 ( ಎ ) (1) ಹಾಗೂ ( 4 ) ರನ್ವಯ ನಗದೀಕರಿಸಲು ಮಂಜೂರಾತಿ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ. ವಿ.ರಾಮಲಿಂಗಯ್ಯ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 620 

ಕಂದಾಯ ಇಲಾಖೆ (ಸೇವೆಗಳು - 3). 
ಒಳಾಡಳಿತ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಒಇ 39 ಪಿಪಿಇ 20012 , ಬೆಂಗಳೂರು, ದಿನಾಂಕ: 21ನೇ ಏಪ್ರಿಲ್, 2012 . 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಒಇ 39 ಪಿಪಿಇ 2012 , ದಿನಾಂಕ: 09- 04 -2012ರ ತಃಖ್ಯೆಯ ಕ್ರ. ಸಂ . (7)ರ ಅಂಕಣ (3) ರಲ್ಲಿ 
“ಕಾನೂನು ಅಧಿಕಾರಿ ( ಕಿರಿಯ ) , ಪೊಲೀಸ್ ತರಬೇತಿ ಶಾಲೆ, ಚನ್ನಪಟ್ಟಣ ( ಖಾಲಿ ಹುದ್ದೆಗೆ) ”ಎಂಬುದರ ಬದಲಾಗಿ ಕಾನೂನು ಅಧಿಕಾರಿ ( ಕಿರಿಯ ) , 

.ರವೀಂದ್ರ ಇವರ ಮುಂಬಡ್ತಿಯಿಂದ ತೆರವಾದ ಹುದ್ದೆಗೆ)” ಎಂದು ಕ್ರ. ಸಂ . (17) ರ ಅಂಕಣ 
(3) ರಲ್ಲಿ ಕಾನೂನು ಅಧಿಕಾರಿ (ಕಿರಿಯ ), ಪೊಲೀಸ್ ಆಯುಕ್ತರ ಕಛೇರಿ, ಬೆಂಗಳೂರು ( ಶ್ರೀ ಸಿ.ಎ. ರವೀಂದ್ರ ಇವರ ಮುಂಬಡ್ತಿಯಿಂದ ತೆರವಾದ 
ಹುದ್ದೆಗೆ) ” ಬದಲಿಗೆ ಕಾನೂನು ಅಧಿಕಾರಿ (ಕಿರಿಯ ), ಪೊಲೀಸ್ ತರಬೇತಿ ಶಾಲೆ, ಚನ್ನಪಟ್ಟಣ ( ಖಾಲಿ ಹುದ್ದೆಗೆ) ” ಎಂದು ತಿದ್ದುಪಡಿ ಮಾಡಿಕೊಂಡು 
ಓದಿಕೊಳ್ಳತಕ್ಕದ್ದು. 

ಉಳಿದಂತೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಒಣ 39 ಪಿಪಿಇ 2012, ದಿನಾಂಕ: 09 - 04 - 2012ರಲ್ಲಿ ಯಾವುದೇ ಬದಲಾವಣೆಗಳು 
ಇರುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಹೆಚ್.ಕೆ. ನಿಂಗಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . 622 

ಒಳಾಡಳಿತ ಇಲಾಖೆ (ಪೋಲೀಸ್ ಸೇವೆಗಳು - ಬಿ ) . 


